NR ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : €31(732) 

ಸದಸ ್ಯರ ಹೆಸರು : ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ) 

ಉತ್ತರೆಸುವ ದಿನಾಂಕ : 20-2-2021. 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಚಿತ್ರಕಲಾ 
ಶಿಕ್ಷಕರ ನೇಮಕಾತಿ ಆಗಿದ್ದು ಯಾವಾಗ; ಎಷ್ಟು | ಸಾಲಿನಲ್ಲಿ 522 ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ 
ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ; ನೇಮಕಾತಿ ಮಾಡಿಕೊಳ್ಳಲಾಗಿರುತ್ತದೆ. 

ಪ್ರಸ್ತುತ ನೇಮಕಾತಿ ಮಾಡಿಕೊಳ್ಳುವ ಪ್ರಸ್ತಾವನೆ ಪ್ರಸ್ತುತ ಒಟ್ಟು 339 ಚಿತ್ರಕಲಾ ಶಿಕ್ಷಕರ 
ಸರ್ಕಾರದ ಮುಂದಿದೆಯೇ,; ಇದ್ದಲ್ಲಿ ಎಷ್ಟು | ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಆರ್ಥಿಕ 
ಹುದ್ದೆಗಳಿಗೆ ಭರ್ತಿ ಮಾಡಲು ಕ್ರಮ ಇಲಾಖೆಯೊಂದಿಗೆ ಸಮಾಲೋಚಿಸಲಾಗುತಿದೆ. 
ಕೈಗೊಳ್ಳಲಾಗಿದೆ: 
ಚಿತ್ರಕಲಾ ಶಿಕ್ಷಕರಿಗೆ ಈ $೦ದ್‌ ಯಾವಾಗ ಬಡ್ತಿ |  ದಿನಾಂಕ:॥.02. 2008ರಲ್ಲಿಸರ್ಕಾರಿ ಪ್ರೌಢಶಾಲಾ 
ನೀಡಲಾಗಿತ್ತು; ಎಷ್ಟು ಹುದ್ದೆಗಳಿಗೆ ಬದ್ರಿ ಚಿತ್ರಕಲಾ ಶಿಕ್ಷಕರುಗಳಿಗೆ ಗ್ರೂಪ್‌ “ಸಿ” ವೃಂದದ 
ನೀಡಲಾಗಿತ್ತು; ಪ್ರಸ್ತುತ' ಬಡ್ತಿ ನೀಡುವ ಪ್ರಕ್ರಿಯೆ. | ವಿಭಾಗೀಯ ಹಿರಿಯ pr ಪರಿವೀಕ್ಷಕರು 
ಯಾವ ಹಂತದಲ್ಲಿದೆ, ಎಷ್ಟು ಹುದ್ದೆಗಳಿಗೆ ಬಡ್ತಿ | (ಚಿತ್ರಕಲೆ), ಕಲಾವಿದರು, ಕಲಾ ಬೋಧಕರು 


ನೀಡಲಾಗುವುದು; ' (ವಿಭಾಗವಾರು ಮಾಸಿತಿ 3 | ವೃಂದದ ಒಟ್ಟು 9 ಹುದ್ದೆಗಳಿಗೆ ಬಡ್ತಿ ನೀಡಲಾಗಿದೆ. 
ನೀಡುವುದು) ಇಲ್ಲವಾದಲ್ಲಿ, ಬಡ್ತಿ ನೀಡಲು ಇರುವ | 


ಸಮಸ್ಯೆಗಳೇನು; ಈ ಸಮಸ್ಸೆ ಗಳನ್ನು ಪರಿಹರಿಸಿ! ಸರ್ಕಾರಿ ಪ್ರೌಢಶಾಲಾ ಚಿತ್ರಕಲಾ ಶಿಕ್ಷಕರಿಗೆ 
ಬಡ್ತಿ ನೀಡಲಾಗುವುಡೇಣ ಗ್ರೂಪ್‌ ಬಿ ವೃಂದದ ಪಗ ಹಿರಿಯ ವಿಷಯ 


| ಪರಿವೀಕ್ಷಕರು(ಚಿತ್ರಕಲೆ), ' ಕಲಾವಿದರು, ಕಲಾ 
ಬೋಧಕರ ಹುದ್ದೆಗಳಿಗೆ ಮುಂಬಡ್ತಿ ನೀಡುವ ಕುರಿತು 
ಸಮಗ್ರ ವೃಂದ ಮತ್ತು ನೇಮಕಾತಿ ನಿಯಮಗಳ 
ಪರಿಷ್ಕರಣೆ ಮಾಡುವ ಕುರಿತು ಪರಿಶೀಲನೆಯಲಿದೆ. 


ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 2007-2008ನೇ 


ಸಂಖ್ಯೆ: ಇಪಿ 15 ಎಲ್‌ ಬಿಹಿ 202 


ಹೆಂ ಸಕಾಲ ಸಚಿವರು 


